ಕರ್ನಾಟಕ ವಿಧಾನ 


ಪರಿಷತ್ತು 


: ಚುಕ್ಕೆಗುರುತಿಲ್ಲದ ಪಶ್ನೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾ೦ಕ 
ಉತ್ತರಿಸುವ ಸಚಿವರು 


1451(1724) 
ಪ್ರೀ ಮರಿತಿಚ್ಛೇಗೌಡ ಶಿಕ್ಷಕರ ಕ್ಲೇತು 
23/03/2020. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


ಪ್ರಶ್ನೆ 


ಉತ್ತರ 


ಅನುದಾನಿತ ಪ್ರೌಢಶಾಲೆ ಹಾಗೂ 
ಪದವಿಪೂರ್ವ ಕಾಲೇಜುಗಳಲ್ಲಿ ನಿವೃತಿ ಹಾಗೂ 
ಇನ್ನಿತರೆ ಕಾರಣಗಳಿಂದ ಖಾಲಿ ಇರುವ ಸಹ 
ಶಿಕ್ಷಕರ ಮತ್ತು ಉಪನ್ಯಾಸಕರ ಹುದೆಗಳ ಸಂಖ್ಯೆ 
|-ಖಷ್ಟು. ಲ 


ಅಸುದಾವಿತ ಖಾಸಗಿ ಪ್ರೌಢಶಾಲೆಗಳಲ್ಲಿ ಒಟ್ಟು 
3562 ಹುದ್ದೆಗಳು ಹಾಗೂ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಒಟ್ಟು 9೦8 ಉಪನ್ಯಾಸಕರ 
ಹುದ್ದೆಗಳು ಖಾಲಿ ಇರುತ್ತವೆ. 


ಆ) 


ಯಾವ ಅವಧಿಯೆಂದ ಸದರಿ ಹುದ್ದೆಗಳು ಖಾಲಿ 
ಇವೆ; 


ದನಾಂಕಂ1015016 ನಂದ ಸದನ ಹುಡೆಗಳು 
ಖಾಲಿಯಿರುತವೆ. 


ಇ) 


ಸದರಿ 'ಹುದೆಗಳು ಖಾಲಿ ಇರುವುದರಿಂದ 
ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕೆ ಅಡ್ಡಿ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 14 ಎಸ್‌ಇಪಿ 
2017, ದಿನಾ೦ಕ : 25/09/2018ರಲ್ಲಿ ಖಾಸಗಿ 
ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 
31/12/2015ರವರೆಗೆ . ನಿಧನ, ನಿವೃತ್ತಿ, 
ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ 
ತೆರವಾದ ಒಟ್ಟು 882 ಖಾಲಿಯಿರುವ ಬೋಧಕ 
ಹುದ್ಮೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. 


ಅನುದಾವಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ದಿನಾಂಕ31.12.2015ರ ` ವರೆಗೆ ವಿವಿಧ 
ಕಾರಣಗಳಿಂದ ಖಾಲಿಯಾದ ಮತ್ತು ನಿಗದಿತ 20 
ಗಂಟೆಗಳ ಕಾರ್ಯಭಾರವನ್ನು ಹೊಂದಿರುವ: 
"| ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ.ಮಾಡಲು 


.| ಸರ್ಕಾರದ ಆದೇಶ ಸಂಖ್ಯೆ: ಇಡಿ 144 ಟಿಪಿಯು 


2016, ದಿನಾ೦ಕ: 09.02:2017 ಮತ್ತು ದಿನಾಂಕ: 
12.09.2017 ರಲ್ಲಿ ಕೆಲವು ಷರತ್ತುಗಳೊಂದಿಗೆ 
ದಿನಾಂಕ 31.12.2015ರವರೆಗೆ ' ಖಾಲಿಯಾದ 
ಒಟ್ಟು 328 ವಿವಿಧ ವಿಷಯಗಳ ಉಪನ್ಯಾಸಕರ 
ಹುದ್ದೆಗಳನ್ನು" ಭರ್ತಿ ಮೌಡಲು ಅನುಮತಿ 
ನೀಡಲಾಗಿದೆ. } 


ಖಾಸಗಿ ಅನುದಾನಿತ ಪೌಢಶಾಲೆ ಮತ್ತು 
ಪದವಿಪೂರ್ವ ಕಾಲೇಜುಗಳನ್ನು ನಡಸುತ್ತಿರುವ 
ಶಿಕ್ಷಣ ಸಂಸ್ಥೆಗಳು ದಿನಾ೦ಕ : 01/01/2016ರ 
ನಂತರ ಖಾಲಿಯಾಗಿರುವ ಬೋಧಕ ಮತ್ತು 
ದೈಹಿಕ ಶಿಕ್ಷಕ ವೃಂದದ ಹುದ್ಮೆಗಳನ್ನು ಆಡಳಿತ 
ಮಂಡಳಿಯ ಆಂತರಿಕ ಸಂಪನ್ಮೂಲ 
ಬಳಸಿಕೊಂಡು, ಅನುದಾನ ರಹಿತವಾಗಿ ಸೇವೆ 
ಪಡೆಯುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ 
ಗುಣಮಟ್ಟಕ್ಕೆ ಯಾವುದೇ ಅಡ್ಡಿ 
ಉಂ೦ಟಾಗಿರುವುದಿಲ್ಲ. 


ಈ) |ಸರ್ಕಾರ ಇದುವರೆಗೆ '-ಖಾಲಿ. ' ಇರುವ [ಅನುದಾನಿತ ಪೌಡಶಾಲೆಗಳಿಗೆ 
ಹುದ್ದೆಗಳನ್ನು ಭರ್ತಿ ಮಾಡಲು ಕೈಗೊಂಡಿರುವ ಸಂಬಂಧಿಸಿದಂತೆ ' ದಿನಾಂಕ:01.01.2016ರ 
ಕ್ರಮಗಳೇಮ; ನಂತರದಲ್ಲಿ ' ." ಖಾಲಿಯಾಗಿರುವ ಹುದ್ದೆಗಳ 
ಯಾವ ಅವಧಿಯವರೆಗೆ ಸಾನ ಇರುವ | ಮಾಹಿತಿಯನ್ನು": ಆಯುಕ್ತಾಲಯವು ಸರ್ಕಾರಕ್ಕೆ 


ಹುದ್ದೆಗಳನ್ನು ಯಾವ ಕಾಲಮಿತಿಯಲ್ಲಿ ಭರ್ತಿ | ಸಲ್ಲಿಸಿದ್ದು, ಈ ಪೈಕಿ ಯಾವ 
ಮಾಡಲಾಗುವುದು? - ಕಾಲಮಿತಿಯವರೆಗೆ ಖಾಲಿಯಾಗಿರುವ 
ಹುದ್ದೆಗಳನ್ನು ಭರ್ತಿ ಮಾಡಬೆಕೆಂಬ ಬಗ್ಗೆ 
ಸರ್ಕಾರವು ನಿಲುವನ್ನು ಇನ್ನು 
ತಳೆದಿರುವುದಿಲ್ಲ. 
ಇವಿ 110 ಎಸ್‌ಇಎಸ್‌ 2020 :' | 


(ಎಸ್‌, ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
: ಹಾಗೂ ಸಕಾಲ ಸಚಿವರು... 


